ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಕರ್ನಾಟಿಕ ವಿಧಾನ ಪರಿಷತ್ತು 


: 847 
ಸದಸ್ಯರ ಹೆಸರು : ಶ್ರೀಮತಿ ಎಸ್‌.ವೀಣಾ ಅಚ್ಚಯ್ಯ (ವಿಧಾನ ಸಭೆಯಿಂದ 
ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ : 20-09-2021 


ಉತ್ತರಿಸುವ ಸಚಿವರು 


: ಇಂಧನ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು 


ಕ್ರ. ಪ್ರಶ್ನೆ ಉತ್ತರ 

ಸಂ 4 ಸ ; 

ಅ. [ಕೊಡಗು ಜಿಲ್ಲೆಯ ಮಡಿಕೇರಿಯಲ್ಲಿ! ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿ . ಸುವರ್ಣ 
ಸುವರ್ಣ ಕನ್ನಡ ಸಮುಚ್ಛಯ ಭವನ|. ಕನ್ನಡ ಸಮುಚ್ಛಯ ಭವನ ಕಾಮಗಾರಿ 
ಕಾಮಗಾರಿ ಪೂರ್ಣಗೊಂಡಿದೆಯೈ; ಪ್ರಗತಿಯಲ್ಲಿದೆ. 

ಆ. | ಸದರಿ ಕಾಮಗಾರಿ ಅನುಮೋದನೆಗೊಂಡ 2006-07 
ವರ್ಷ ಯಾವುದು; 

ಇ. | ಸದರಿ ಕಾಮಗಾರಿಗೆ ಮಂಜೂರಾಗಿರುವ, ಸರ್ಕಾರದ ಆದೇಶ ಸಂಖ್ಯೆ: ಸಂಕಇ 471.ಕಸಥಧ 
ಬಿಡುಗಡೆಯಾಗಿರುವ ಹಾಗೂ 2005, ದಿನಾಂಕ:15.03.2006ರ.- ಆದೇಶದನ್ಸಯ 
ವಿನಿಯೋಗಿಸಿರುವ ಅನುದಾನದ ಸದರಿ ಸಮುಚ್ಛಯ ಭವನ . ನಿರ್ಮಾಣ 
ವಿಪರಗಳೇಮು? ಕಾಮಗಾರಿಗೆ ರೂ.107.00 ಲಫಗಳಿಗೆ 

ಆಡಳಿತಾತ್ಮಕ ಅನುಮೋದನೆ . ಬೀಡಿ 


ಮೊದಲನೇ ಕಂತಿನಲ್ಲಿ ರೂ.50.00 ಲಕ್ಷಗಳನ್ನು 
ಜಿಲ್ಲಾಧಿಕಾರಿಗಳು, ಕೊಡಗು ಜಿಲ್ಲೆ, ಮಡಿಕೇರಿ 
ಇವರಿಗೆ ಬಿಡುಗಡೆ ಮಾಡಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸಂಕಇ 471 ಕಸಥಧ 
2005, ದಿನಾ೦ಕ:18.12.2006ರ ಆದೇಶದನ್ವಯ 
ಸದರಿ ಕಾಮಗಾರಿಗಾಗಿ ರೂ.150.00 ಲಕ್ಷಗಳಿಗೆ 
ಆಡಳಿತಾತ್ಮಕ ಅನುಮೋದನೆ ನೀಡಿ, ರೂ. 57.00 
ಲಕ್ಷಗಳನ್ನು ಜಿಲ್ಲಾಧಿಕಾರಿಗಳು, ಕೊಡಗು, ಜಿಲ್ಲೆ, 
ಮಡಿಕೇರಿ ಇವರಿಗೆ ಬಿಡುಗಡೆ ಮಾಡಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯ: ಕಸಂವಾಪು 609 
ಕಸಥ 2012, ದಿನಾಂಕ:24.05.2013ರ 
ಆದೇಶದನ್ವಯ ಸುವರ್ಣ ಕನ್ನಡ ಸಮುಚ್ಛಯ 
ಭವನ ನಿರ್ಮಾಣ ಕಾಮಗಾರಿಯ ಪರಿಷ್ಕತ 
ಅಂದಾಜು ಪಟ್ಟಿ ರೂ.400.00 ಲಕ್ಷಗಳಿಗೆ 
ಆಡಳಿತಾತ್ಮಕ ಅನುಮೋದನೆ 
ನೀಡಲಾಗಿರುತ್ತದೆ. K 
ಸರ್ಕಾರದ ಆದೇಶ ಸಂಖ್ಯೆ: ಕಸಂವಾ 197 ಕಸಧ 
2017, ದಿನಾಂಕಃ18.12.2017ರಲ್ಲಿ ' ಸದರಿ 
ಸುವರ್ಣ ಕನ್ನಡ ಸಮುಜ್ಜಯ ಭವನದ 
ಮುಂದುವರಿದ ಕಾಮಗಾರಿಗಳಿಗೆ ರೂ.200.00 
ಲಕ್ಷಗಳನ್ನು ಜಿಲ್ಲಾಧಿಕಾರಿಗಳು, ಕೊಡಗು ಜಿಲ್ಲೆ 


"ಮಡಿಕೇರಿ ಇವರಿಗೆ ಬಿಡುಗಡೆ ಮಾಡಲಾಗಿದೆ. 


ಕರ್ನಾಟಿಕ ಗಡಿ ಪುದೇಶ' ಅಭಿವೃದ್ದಿ 
ಪ್ರಾಧಿಕಾರದಿಂದ ಸರ್ಕಾರದ ಆದೇಶ ಸಂಖ್ಯೆ: 
ಕಸಂವಾ 110 ಕೆಓಎಲ್‌.ಆಕ 2019, ದಿನಾಂಕ: 
07.12.2019ರ ಆದೇಶದಲ್ಲಿ ಸದರಿ ಕಾಮಗಾರಿಗೆ 
ರೂ.500.00 ಲಕ್ಷಗಳಿಗೆ ಆಡಳಿತಾತ್ಮಕ 
ಅನುಮೋದನೆ ನೀಡಿ, ರೂ.500.00 ಲಕ್ಷಗಳನ್ನು 
ಜಿಲ್ಲಾಧಿಕಾರಿಗಳು, ಕೊಡಗು ಜಿಲ್ಲೆ, ಮಡಿಕೇರಿ 
ಇವರಿಗೆ ಬಿಡುಗಡೆ ಮಾಡಲಾಗಿದೆ. 


ಒಟ್ಟಾರೆಯಾಗಿ ಕೊಡಗು '" : ಜಿಲ್ಲೆಯ 
ಮಡಿಕೇರಿಯಲ್ಲಿ ಸುವರ್ಣ ಕನ್ನಡ ಸಮುಚ್ಛಯ 
ಭವನ ನಿರ್ಮಾಣ ಕಾಮಗಾರಿಗೆ ರೂ.9೦೦.೦೦ 
ಲಕ್ಷಗಳಿಗೆ ಆಡಳಿತಾತಕ ಅನುಮೋದನೆ 


" ನೀಡಲಾಗಿರುತ್ತದೆ. 


ಮಂಜೂರಾಗಿರುವ ಅನುದಾನದಲ್ಲಿ 
ರೂ.807.00 ಲಕ್ಷಗಳನ್ನು -' ಬಿಡುಗಡ 
ಮಾಡಲಾಗಿದೆ. \ 

ಬಿಡುಗಡೆಯಾಗಿರುವ 'ಅನುದಾನದಲ್ಲಿ 
ರೂ. 307.00 ಲಕ್ಷಗಳನ್ನು ವಿನಿಯೋಗಿಸಲಾಗಿದೆ. 
ಕರ್ನಾಟಿಕ ಗಡಿ ಪ್ರದೇಶ: ' ಅಭಿವೃದ್ಧಿ 
ಪ್ರಾಧಿಕಾರದಿಂದ ಬಿಡುಗಡೆಯಾದ ಅನುದಾನ |' 
ರೂ.500.00 ಲಕ್ಷಗಳಲ್ಲಿ' ಕಾಮಗಾರಿ ಕೈಗೊಳ್ಳಲು 
ದಿನಾ೦ಕ:11.12.2020ರಂದು ಜಿಲ್ಲಾಧಿಕಾರಿ 
ಯವರು ಕಾರ್ಯಪಾಲಕ ಅಭಿಯಂತರರು, !. 
ಲೋಕೋಪಯೋಗಿ ಇಲಾಖೆ, ಮಡಿಕೇರಿ ಇವರಿಗೆ 

ಕಟ್ಟಡ ಕಾಮಗಾರಿಯನ್ನು ಕಾರ್ಯಗತ: 
ಗೊಳಿಸಲು ಕ್ರಮ ಕೈಗೊಳ್ಳುವಂತೆ ತಿಳಿಸಿದ್ದು; 
ಲೋಕೋಪಯೋಗಿ ಇಲಾಖೆಯ ವತಿಯಿಂದ 
ಟೆಂಡರ್‌ ಪ್ರಕ್ರಿಯೆ ಕೈಗೊಂಡು ಕಾಮಗಾರಿ 
ಪ್ರಗತಿಯಲ್ಲಿದೆ. ಎ 


ಕಡತ ಸಂಖ್ಯೆ: ಕಸಂವಾ 62 ಕವಿಸ 2021 


(ಎನಿ. ಎಂಕ 


"ಇಂಧನ ಹಾಗೂ ಕನ್ನಡ ಮತ್ತು ' ಸಂಸ್ಕೃತಿ ಸಚಿವರು 


